ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ಕಾಳು ಮೆಣಸಿಗೆ ಆರ್‌.ಎಂ.ಸಿ. ವತಿಯಿಂದ ವಿಧಿಸುತ್ತಿರುವ ಸೆಸ್‌ ಅನ್ನು ತೆಗೆದು ಹಾಕುವ ಕುರಿತು 
ಶ್ರೀಮತಿ ವೀಣಾ ಅಚ್ಚಯ್ಯ ಎಸ್‌. (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
145 (196) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಾಳು ಮೆಣಸಿಗೆ ಆರ್‌.ಎಂ.ಸಿ. ವತಿಯಿಂದ 1.5% ಸೆಸ್‌ ವಿಧಿಸುತ್ತಿರುವುದರಿಂದ, ಬೆಳೆ ಹಾನಿ ಹಾಗೂ ಬೆಳೆ ಕುಸಿತದಿಂದ 
ಈಗಾಗಲೇ ಕಂಗೆಟ್ಟಿರುವ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಯಾವ ಕಾಲಮಿತಿಯೊಳಗೆ ಈ ಕುರಿತು ಕ್ರಮ ಕೈಗೊಂಡು, ತೀವ್ರ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸಲಾಗುವುದು ? 


